ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಸಣ್ಣ ನೀರಾವರಿ ಇಲಾಖೆ ಯೋಜನೆಗಳು ಹಾಗೂ ಟೆಂಡರ್‌ ಪ್ರಕ್ರಿಯೆ ಬಗ್ಗೆ 


ಶ್ರೀಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು):- 


747 (1024) ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಸಣ್ಣ 
ನೀರಾವರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2019-20ರಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೈಗೆತ್ತಿಕೊಂಡ ಯೋಜನೆಗಳೆಷ್ಟು ; ಇದಕ್ಕಾಗಿ 
ನಿಗದಿಪಡಿಸಿರುವ ಒಟ್ಟಾರೆ ಹಣವೆಷ್ಟು; (ವಿವರ ನೀಡುವುದು) 


(ಆ) 2019-20ರಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಯಾವುದಾದರೂ ಯೋಜನೆಗೆ ನಿಗದಿತ ಮೌಲ್ಯಕ್ಕಿಂತ 
ಕಡಿಮೆ ದರಕ್ಕೆ ಟೆಂಡರ್‌ ನೀಡಲಾಗಿದೆಯೇ ; ನೀಡಿದ್ದಲ್ಲಿ, ಟೆಂಡರ್ನ ಸಂಪೂರ್ಣ ಮಾಹಿತಿ ನೀಡುವುದು; 


(ಇ) 2017-18, 2018-19, 2019-20ರಲ್ಲಿ ಕೈಗೊಂಡ ಯೋಜನೆಗಳ ಹೈಕಿ ಯಾವುದಾದರೂ ಸಣ್ಣ ನೀರಾವರಿ 
ಯೋಜನೆಗೆ ನಿಗದಿತ ದರಕ್ಕಿಂತ ಕಡಿಮೆ ಮೌಲ್ಯಕ್ಕೆ ಟೆಂಡರ್‌ ನೀಡಲಾಗಿದೆಯೆೇ; ಹಾಗಿದ್ದರೆ, ಯಾವುದು; 
(ವಿವರ ನೀಡುವುದು) 


(ಈ) ಬಿಗದಿತ ಮೌಲ್ಯಕ್ಕಿಂತ ಕಡಿಮೆಗೆ ಟೆಂಡರ್‌ ಹಾಕಿ ಅನಂತರ ಆ ರೀತಿಯ ಯೋಜನೆಗಳ ವೆಚ್ಚ 
ಹೆಚ್ಚಿರುವ ಉದಾಹರಣೆಗಳಿವೆಯೇ? (ಇದ್ದರೆ ಬಿವರ ನೀಡುವುದು) 


